ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

" ಉತ್ತರಿಸಬೇಕಾದ ದಿನಾ೦ಕ - 
'ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತ್ತು 


: 86(204) 


ಸಚಿವರು 


: ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
: ದಿನಾ೦ಕ: 13-09-2021 
: ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ-'ಹಾಗೂ ಸಕಾಲ 


ಕ್ರ.ಸಂ 


ಪ್ರಶ್ನೆ 


ಉತ್ತರ 


1 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 
ಅನುದಾನಿತ ಪ್ರಾಥಮಿಕ ಶಾಲೆಗಳು ಮತ್ತು 
ಅನುದಾನಿತ ಪ್ರೌಢ ಶಾಲೆಗಳ ಸಂಖ್ಯೆ ಎಷ್ಟು: ಅವು 
ಯಾವುವು; (ಜಿಲ್ಲಾವಾರು ತಾಲ್ಲೂಕುವಾರು 
ಮಾಹಿತಿಯನ್ನು ಒದಗಿಸುವುದು) 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಲ್ಲೆಯಲ್ಲಿರುವ 
ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 


ವಿವರ 
ಕ.ಸಂ[ ಜಿಲ್ಲೆ ವಾಸಾ ಪ್ರೌಢ | 
AR ಉಡುಪಿ 158 70 
2 


ದಕ್ಷಿಣ ಕನ್ನಡ | 195 


17117 | 


(ವಿವರವಾದ ಮಾಹಿತಿ ಅನುಬಂಧಿಸಿದೆ. 


ಇವುಗಳಿಗೆ ಮಂಜೂರಾತಿಯಾದ ಶಿಕ್ಷಕ ಹುದ್ದೆಗಳ 


| ಸಂಖ್ಯೆ ಎಷ್ಟು; ಕೊರತೆಯಿರುವ ಹುದ್ದೆಗಳ ಸಂಖ್ಯೆ 


ಏಷ್ಟು; ಅನುಬಾನಿತ ಪ್ರಾಥಮಿಕ ಶಾಲೆಗಳಿಗೆ 
ಮತ್ತು ಅನುದಾವಿತ ಪ್ರೌಢ ಶಾಲೆಗಳಿಗೆ ಕೊನೆಯ 
ನೇಮಕಾತಿಯನ್ನು ಯಾವಾಗ ಮಾಡಲಾಯಿತು; 
(ಜಿಲ್ಲಾವಾರು, ತಾಲ್ಲೂಕುವಾರು ಮತ್ತು ಶಿಕ್ಷಣ 
ಸಂಸ್ಕೆವಾರು ಮಾಹಿತಿಯನ್ನು ಒದಗಿಸುವುದು) 


ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ 
ಅನುದಾವಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 
ಮಂಜೂರಾದ ಹುದ್ಮೆಗಳ ಸಂಖ್ಯೆ 


ಜಿಲ್ಲೆ-ಉಡುಪಿ 
ಪ್ರ. ಮಂಜೂ | ಕರ್ತವ್ಯ | ಖಾಲಿ 
ಸಂ ರಾದ ನಿರ್ವಹಿಸು! ಹುದ್ದೆ 
ಹುದ್ದೆ !ತ್ತಿರುವ [ಗಳು 
ಗಳು ಶಿಕ್ಷಕರ 
ಸಂಖ್ಯೆ 
1 1 ಪ್ರಾಥಮಿಕ [390 316 74 
ಪ್ರೌಢ 551 457 94 | 
ಜಿಲ್ಲೆ-ದಕ್ಷಿಣ ಕನ್ನಡ 
2 [ಪ್ರಾಥಮಿಕ [1360 [600 760 
ಪ್ರೌಢ 1255 . [813 442 
ಆಡಳಿತ ಮಂಡಳಿಯಿಂದ ಸಲ್ಲಿಕೆಯಾಗಿರುವ 
ಪ್ರಸ್ತಾವನೆಗಳನ್ನು ಚಾಲ್ಲಿಯಲ್ಲಿರುವ 


ನಿಯಮಗಳನ್ವಯ ಪರಿಶೀಲಿಸಿ, ದಿನಾ೦ಕ:10-06- 
2020ರ ವರೆಗೂ ನೇಮಕಾತಿ ಅನುಮೋದನೆಗೆ 
ಮಾಡಲಾಗಿದೆ. 

(ವಿವರವಾದ ಮಾಹಿತಿ ಅನುಬಂಧಿಸಿದೆ) 


ಮಕ್ಕಳ ಕೊರತೆಯಿಂದ ಶಾಲೆ ಮುಚ್ಣುವುದು! 


ಸ್ವಾಭಾವಿಕವಾಗಿದ್ದು, ಆದರೆ ಶಿಕ್ಷಕರ 
ಕೊರತೆಯಿಂದ ಮುಚ್ಚುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇೆಃ ಈ ಶಿಕ್ಷಣ ಸಂಸ್ಥೆಗಳಿಗೆ 
ಶಿಕ್ಷಕರ: ನೇಮಕಾತಿಯ ಬಗ್ಗೆ ಸರ್ಕಾರ 
ಮರುಚಿಂತಿಸಬೇಕಾದ ಅಗತ್ಯತೆಯನ್ನು 
ಸರ್ಕಾರವು ಮನಗಂಡಿದೆಯೇ: ಸರ್ಕಾರದ 
ಕ್ರಮವೇನು? 


ಅನುದಾನಿತ ಖಾಸಗಿ ಪ್ರಾಥಮಿಕ ಶಾಲೆಗಳಲ್ಲಿ 
ವಿವಿಧ ಕಾರಣಗಳಿಂದ ಖಾಲಿಯಾಗುವಂತಹ 


ಹುದ್ದೆಗಳನ್ನು ಮಕ್ಕಳ : ಅನುಪಾತಕ್ಕೆ 
ಅನುಗುಣವಾಗಿ ಹೆಚ್ಚುವರಿ' ಶಿಕ್ಷಕರಿಂದ ಖಾಲಿ 
ಹುದ್ಮೆಗಳಿಗೆ ಜಿಲ್ಲಾ ಹಂತದಲ್ಲಿ 
ಸರಿದೂಗಿಸಲಾಗುತ್ತಿದೆ. 


ಅನುದಾನಿತ ಪ್ರೌಢಶಾಲೆಗಳಲ್ಲಿ 
ದಿನಾ೦ಕ:31-12-2015ರ ಒಳಗೆ ಖಾಲಿಯಿರುವ 
ಬೋಧಕ ಹುದ್ದೆಗಳನ್ನು ಭರ್ತಿ ಮಾಡಲು 
ಅನುಮತಿ: ನೀಡಲಾಗಿದೆ. ಪುಸ್ತುತ ಆರ್ಥಿಕ 
ಇಲಾಖೆಯ ದಿನಾಂಕ:30.03.2021ರ ಆದೇಶದಲ್ಲಿ 
ಆರ್ಥಿಕ .ಮಿತವ್ಯಯವನ್ನು « ತೆರವುಗೊಳಿಸಲಾದ 
ಹಿನ್ನೆಲೆಯಲ್ಲಿ ಹಾಲಿ ಖಾಲಿ ಇರುವ ಹುದ್ದೆಗಳನ್ನು 
ತುಂಬಲು ಪ್ರಸ್ತಾವನೆಯನ್ನು ಅನುಮತಿಗಾಗಿ 
ಆರ್ಥಿಕ ಇಲಾಖೆಗೆ ಸಲ್ಲಿಸಲಾಗುತ್ತಿದೆ. 


ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಖಾಸಗಿ ಅನುದಾನಿತ 
ಪ್ರೌಢಶಾಲೆಗಳಲ್ಲಿ ಕಾರ್ಯಭಾರವಿರುವ ಮತ್ತು 
ಅಗತ್ಯವಿರುವ ಶಾಲೆಗಳಿಗೆ ಮರು ಹೊಂದಾಣಿಕೆ 


ಮಾಡಿ ಶಿಕ್ಷಕರ -. ಕೊರತೆಯನ್ನು 
ಸರಿದೂಗಿಸಲಾಗುತಿದೆ. 
ಸಂಖ್ಯೆ: ಇಪಿ29 ಪಿಎ೦ಎ 2021” 
ನಾಗೇಶ್‌) 
ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ 


ಹಾಗೂ ಸಕಾಲ ಸಚಿವರು 


ವಲಯ / ತಾಲೂಕು ಕರ್ತವ್ಯ ನಿರ್ವಹಿಸುತ್ತಿರುವ 
ಕ್ರಸಂ ಶಾಲೆಗಳ ಸಂಖ್ಯೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಶಿಕ್ಷಕರ ಸಂ ಬ್ಯ ಖಾಅ ಹುದ್ದೆಗಳೆ ಸಂಖ್ಯೆ 


ಪಾ 


ತ 
£ 


78 


& 
[i 


w 
Ke] [o] 
vd 
© 


FN 
a 


